ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು 


ಕರ್ನಾಟಕ ವಿಧಾನ ಪರಿಷತ್ತು 


: ಶ್ರೀ ಹೆಚ್‌.ಎಂ ರಮೇಶ ಗೌಡ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 4134) 
ಉತ್ತರಿಸಬೇಕಾದ ದಿನಾಂಕ : 08.12.2020 
ಸಂ ಪಕ್ನೆ ಉತ್ತರ 

ಅ) |ಕೋವಿಡ್‌ ಕಾರಣದಿಂದ ರಾಜ್ಯದ | ಕೋವಿಡ್‌ "ಕಾರಣದಿಂದ ಜಿಲ್ಲಾ ಕೇಂದ್ರ ಸಹಕಾರ `ದ್ಯಾಂಹಗಳ 

ಸಹಕಾರಿ ಸಂಸ್ಥೆಗಳು, ಬ್ಯಾಂಕುಗಳ ಠೇವಣಿಯಲ್ಲಿ ಕೃಷಿ ಮತ್ತು ಕೃಷಿಯೇತರ ಸಾಲ ವಿತರಣೆಯಲ್ಲಿ ಯಾವುದೇ 
! ಮೇಲೆ ಆಗಿರುವ | ಕೊರತೆ ಉಂಟಾಗಿರುವುದಿಲ್ಲ ಆದರೆ ಕೃಷಿಯೇತರ ಸಾಲ ವಸೂಲಾತಿಯಲ್ಲಿ | 
ಪರಿಣಾಮಗಳೇನು; ಸ್ವಲ್ಪ ಕುಂಠಿತ(-2.13) ಉಂಟಾಗಿದ್ದು, ವಿವರ ಕೆಳಕಂಡಂತಿರುತ್ತದೆ. 
ವಹಿವಾಟಿನಲ್ಲಿ ಆದ ನಷ್ಟವೇನು; ; (ಶೂಕಿಸಂಟಗಳಲಿ) 
(ವಿವರವಾದ ತ ವವರ SNII2NS 7 B002020 7 ವೈತ್ಯಾಸ 
ರಿಂದ ರಿಂದ 
ನೀಡು್ಬದು) 30.11.2019 | G:30.11.2020 
ರವರೆಗೆ ರವರೆಗೆ 
ಕೇವಣೆ 2157747 | 2470367 | 3180.46 
ಕೃಷಿ ಸಾಲ'ವಿತರಣೆ 791295 1008681 72173552 
[ಸೈಷಿಯೇತರ COON STAT ST 383] 
| ವಿತರಣೆ 
ಗನ ಸಾಲ "ನಸಾಈತ ತಕರ 5 EXT) 
(ವರ್ಷದ ಶೇಕಡವಾರು) 
ಕೃಷಿಯೇತರ ಸಾಲ 3443 5108 23 
ವಸೂಲಾತಿ (ವರ್ಷದ 
ಶೇಕಡವಾರು) 
pb ~t 
r ಆ) [ಕಳೆದ ಎರಡು ವರ್ಷಗಳಲ್ಲಿ of ಎರಡು ವರ್ಷಗಳಲ್ಲಿ ಸಹಕಾರ ಸಂಘಗಳಲ್ಲಿನ ರೂ.1.00 ಲಕ್ಷಗಳ 
ಸಹಕಾರಿ. ಬ್ಯಾಂಕುಗಳಲ್ಲಿ ಎಷ್ಟು ಸಾಲ ಮನ್ನಾ ಯೋಜನೆಯಲ್ಲಿ ಇದುವರೆಗೆ 17.06 ಲಕ್ಷ ಅರ್ಹ ರೈತರನ್ನು 
ರೈತರ ಸಾಲ ಮನ್ನಾ ಆಗಿದೆ ಗುರುತಿಸಿ: ರೂ.7987.47 ಕೋಟಿಗಳ ಸಾಲ ಮನ್ನಾ ಮಾಡಲಾಗಿದೆ. ಈ 
(ಅಂಕ ಅಂಶಗಳ ಸಹಿತ/ಪೈಕಿ 1649 ಲಕ್ಷ' ರೈತರಿಗೆ ರೂ.769232 ಕೋಟಿಗಳನ್ನು ರೈತರ 
\ ಜಿಲಾವಾರು ಮಾಹಿತ | ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ಉಳಿದ ರೂ.295.15 ಕೋಟಿಗಳನ್ನು 
ನೀಡುವುದು) | ಬಿಡುಗಡೆ ಮಾಡಲು ಕ್ರಮವಹಿಸಲಾಗುತ್ತಿದೆ. ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧ-01 ರಲ್ಲಿ ನೀಡಲಾಗಿದೆ. 

ಇ) |ಸಹಕಾರಿ ಬ್ಯಾಂಕುಗಳಲ್ಲಿ ರೈತರ ಸಹಕಾರ್‌ ಸಂಘಗಳಲ್ಲಿ ಇನ್ನಾ ಅಂದಾಜು 8205ರ ಕೃತಕ ಸರ ಹನ್ನಾ 
ಸಾಲ' ಮನ್ನಾ ಅರ್ಜಿ ವಿಲೇವಾರಿ | ಅರ್ಜಿ ವಿಲೇವಾರಿ ಅಗಲು ಬಾಕಿ ಇದ್ದು, ಕಾರಣಗಳನ್ನು ಈ ಕೆಳಗೆ 
ಆಗದಿರಲು ಕಾರಣಗಳೇನು; | ನೀಡಲಾಗಿದ್ದು, . ಇವುಗಳನ್ನು ಸರಿಪಡಿಸಲು ಕಮವಹಿಸಲಾಗುತ್ತಿದೆ. 
(ವಿವರ ನೀಡುವುದು) ಜಿಲ್ಲಾವಾರು ವಿವರವನ್ನು ಅನುಬಂಥ-01 ರಲ್ಲಿ ನೀಡಲಾಗಿದೆ. 

wl’ 


ಸಾಲಮನ್ನಾ `ಜೋಜನೆಯಲ್ಲಿ ಪಟುಂಬಕ್ಕೆ `ಕೂ700 ಪಕ್ಷಗಳ 
ಸಾಲ ಮನ್ನಾ ಸೌಲಭ್ಯ ಪಡೆಯಲು ರೂ.20.000/-ಗಳಿಗಿಂತ 
ಹೆಚ್ಚಿನ ಮಾಸಿಕ ವೇತನ/ಪಿಂಚಣಿ/ಅದಾಯ ತೆರಿಗೆದಾರರನ್ನು ಮತ್ತು 
ರೂ.1.00 . ಲಕ್ಷಗಳಿಗಿಂತ "ಹೆಚ್ಚಿನ ಅಸಲು ಅಥವಾ ಸುಸ್ತಿ ಬಡ್ಡಿ 
ಪಾವತಿಸದೇ ಇರುವ ರೈತರನ್ನು ಯೋಜನೆಯಿಂದ ಹೊರಗಿಡುವ 
ಸಲುವಾಗಿ ಸಹಕಾರ ಸಂಘಗಳು ರೈತರಿಂದ ಆಧಾರ್‌ ಕಾರ್ಡ್‌, 
ಪಡಿತರ ಚೀಟಿ ಮತ್ತು ಆರ್‌.ಟಿ.ಸಿ ದಾಖಲೆಗಳೊಂದಿಗೆ ಸ್ವಯಂ 
ದೃಢೀಕರಣ ಪತ್ರವನ್ನು ಪಡೆದು ಈ ಮಾಹಿತಿಯನ್ನು ಸಾಲ ಮನ್ನಾ 
ತಂತ್ರಾಂಶದಲ್ಲಿ ಅಳವಡಿಸಬೇಕಿದ್ದು, ರೈತರು ಸಲ್ಲಿಸಿದ ದಾಖಲೆಗಳು 
ಸಂಬಂಧಪಟ್ಟ ಇಲಾಖೆಯ ದತ್ತಾಂಶದೊಂದಿಗೆ 
ತಾಳೆಯಾಗಿರುವುದಿಲ್ಲ. 

ರೈತರು ಸಾಲ ಮನ್ನಾ ಘೋಷಣೆ ದಿನಾಂಕಕ್ಕೆ ರೇಷನ್‌ ಕಾರ್ಡ್‌ 
ಹೊಂದದೇ ಇದ್ದು, ಅವರು ಹೊಸದಾಗಿ ರೇಷನ್‌ ಕಾರ್ಡ್‌ಗಳನ್ನು 
ಪಡೆದು ಇತ್ತೀಚಿಗೆ ಸಹಕಾರ ಸಂಘಗಳಿಗೆ ಸಲ್ಲಿಸಿದ್ದು, ಈ ರೇಷನ್‌ 
ಕಾರ್ಡ್‌ನಲ್ಲಿನ ಕುಟುಂಬದ ಸದಸ್ಯರನ್ನು ಗುರುತಿಸಲಾಗುತ್ತಿದೆ. 


ಈ) 


ಪ್ರಸಕ್ತ ಸಾಲಿನಲ್ಲಿ ಸಹಕಾರಿ 
ಕ್ಷೇತ್ರದ ಅಭಿವೃದ್ದಿಗೆ ಎಷ್ಟು 
ಅನುದಾನ ಬಿಡುಗಡೆ 
ಮಾಡಲಾಗಿದೆ; (ಎಷ್ಟು ಹಣ 
ಖರ್ಚಾಗಿದೆ? (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಕಾರದ್ರ ಸರ್ಕಾರದ ಸಹಕಾರ ಕ್ಷೇತ್ರ ಮತ್ತು ಸದಸ್ಯರ ಅಭಿವೃದ್ಧಿಗೆ `ಪೆಸಕ್ತ 
ಸಾಲಿನಲ್ಲಿ ವಿವಿಧ ಯೋಜನೆಗಳಲ್ಲಿ ಬಿಡುಗಡೆ ಮಾಡಿದ ಮತ್ತು ವೆಚ್ಚ 
ಮಾಡಿದ ಅನುದಾನದ ವಿವರವನ್ನು ಈ ಕೆಳಗೆ ನೀಡಲಾಗಿದೆ. ' 


1. 


ಆತ್ಮ ನಿರ್ಭರ್‌ ಯೋಜನೆ- Ai Infra Fund 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು “Multi Service | 


೬ಗre”ಗಳನ್ನಾಗಿ ಪರಿವರ್ತಿಸಿ ರೈತರ ಜಮೀನುಗಳಿಗೆ 
ಕೊಯ್ಲೋತರ ಸಂಸ್ಕರಣೆ ಸೌಲಭ್ಯಗಳನ್ನು ಕಲ್ಲಿಸುವ ಸಲುವಾಗಿ 826 
ಪ್ಯಾಕ್ಸಗಳಿಂದ 308.64 ಕೋಟಿಗಳ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, 
ಈ ಪೈಕಿ ನಬಾರ್ಡ್‌ 383 ಪ್ಯಾಕ್ಸ್‌ಗಳಿಗೆ. ರೂ.127.17 ಕೋಟಿಗಳ 
ಸಾಲ ಮಂಜೂರು ಮಾಡಿರುತ್ತದೆ. ಈ ಸಾಲವನ್ನು ಡಿಸಿಸಿ 
ಬ್ಯಾಂಕುಗಳು ಪ್ಯಾಕ್ಸ್‌ಗಳಿಗೆ ಸಾಲ ಮಂಜೂರು ನೀಡಿ ವೆಚ್ಚ 
ಮಾಡಲು ಬಾಕಿ ಇರುತ್ತದೆ. 


Special liquidity Fund 


ಕೋವಿಡ್‌ ಪರಿಣಾಮದ ಸಲುವಾಗಿ ನಬಾರ್ಡ್‌ ಜಿಲ್ಲಾ ಸಹಕಾರ 
ಕೇಂದ್ರ ಬ್ಯಾಂಕುಗಳು ರೈತರಿಗೆ ಸಕಾಲದಲ್ಲಿ ಬೆಳೆ ಸಾಲ ವಿತರಿಸಲು 
ಅನುಕೂಲವಾಗುವಂತೆ ಸದ್ಯ ಒದಗಿಸುತ್ತಿರುವ ಪಹುನರ್ಧನದ 
ಜೊತೆಯಲ್ಲಿ ರೂ.17.00 ಕೋಟಿಗಳ Special liquidity Fund 
ನ್ನೂ ಸಹ ಪುನರ್ಧನ ಬಿಡುಗಡೆ ಮಾಡಿದ್ದು ಪೂರ್ಣ 
ಮೊತ್ತವನ್ನು ವೆಚ್ಚ ಮಾಡಲಾಗಿದೆ. 


] ಮೇಲಿನ "ಯೋಜನೆಗಳ `ಜಿಲ್ಲಾವಾರು ವಿವರವನ್ನು `ಅನುಬಂಧ-೫ ಮತ್ತು] 
ಅನುಬಂಧ-02(ಅ) ರಲ್ಲಿ ನೀಡಲಾಗಿದೆ. 
ರಾಜ್ಯ ಸರ್ಕಾರದಿಂದ ಸಹಕಾರ ಕ್ಷೇತ್ರ ಮತ್ತು ಸದಸ್ಕರ ಅಭಿವೃದ್ದಿಗೆ ಪ್ರಸಕ್ತ! 

ಶಿ ಎ > p) px) pe 
ಸಾಲಿನಲ್ಲಿ ವಿವಿಧ' ಯೋಜನೆಗಳಲ್ಲಿ ನವೆಂಬರ್‌ ಅಂತ್ಕದವರೆಗೆ ಬಿಡುಗಡೆ 
ಮಾಡಿದ ಮತ್ತು ವೆಚ್ಚ ಮಾಡಿದ ಅನುದಾನದ ವಿವರವನ್ನು ಈ ಕೆಳಗೆ. 
ನೀಡಲಾಗಿದೆ. 

1. 


ಕೃಷಿ ಸಾಲಗಳ ಮೇಲಿನ ಬಡ್ಡಿ ಸಹಾಯಧನ ಯೋಜನೆ:- | 
2020-2!ನೇ ಸಾಲಿನಲ್ಲಿ ಸರ್ಕಾರ ಇದುವರೆಗೆ ರೂ.99250 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಸುಸಿ ಸಾಲಗಳ ಬಡಿ ಮನಾ ಯೋಬನೆ:- 

ವಿ” ಧ್ಯ ಟ್‌ 
2020-21ನೇ ಸಾಲಿನಲ್ಲಿ ಸರ್ಕಾರ ಇದುವರೆಗೆ ರೂ.18911.5 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. | 
ಸ್ವ-ಸಹಾಯ ಗುಂಪುಗಳ ಸಾಲದ ಮೇಲಿನ ಬಡ್ಡಿ ಸಹಾಯಧನ 
ಯೋಜನೆ:- 
2020-21ನೇ ಸಾಲಿನಲ್ಲಿ ಸರ್ಕಾರ ಇದುವರೆಗೆ ರೂ.8650 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 


pi 


ಂಖ್ಯೆ ಸಿಒ'388 ಸಎಲ್‌ಎಸ್‌'2020: 


ುನಿ”-ಒ. ಸ್‌ 
(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚೆವರು 


ಅನುಬಂಧ--1 R ) 


ಪಿ ಪರಿಷ್ಠತಿನ ಸಃ ಪ್ರೀ ಹೆಜ್‌.ಎಂ. ರಮೇಶ್‌ ಗೌಡ, (ಪಿ ಯುಂದ 
ಹುನಾಯಿತರಾದವರು ಗುರುತಿನ ಪಶ್ನೆ ಸಂಖ 134 ಕೆ ಅನುಬಂಧ 
ಸಹಕಾರ ಸಂಘಗಳ ರೂ.1 ಲಕ್ಷಗಳ ವರೆಗಿನ ಬೆಳೆ ಸಾಲ ಮನ್ನಾ ಯೋಜನೆಯಲ್ಲಿ ಸಹಕಾರ ಸಂಘಗಳಿಗೆ 
ಬಿಡುಗಡೆ ಮಾಡಿದ ಅನುದಾನದ ವವರ (ರೂ.ಕೋಟಿಗಳಲ್ಲಿ) 
ಅರ್ಜಿ 
ವಿಲೇವಾರಿ 
ಸಾಲ ಮನ್ನಾ ಸಾಲ ಮೆನ್ನಾ ಆದಗೇ ಇರುವ 
ಮೊತ್ತ ರೈತರ ಸಂಖ್ಯೆ ಮೊತ್ತ ರೈತರ ಸಂಖ್ಯೆ 
3521 121029 844.27 5303 
792 16337 7656 174 |. 
7695 39.29 7257 36.94 184 
285850 7 105008 102209 8860 
5 | ಬಳ್ಳಾರಿ 62797 365.30 1 


615 
16 | ಬೀದರ್‌ 101882 422.31 97808 402.25 
ವಿಜಯಪುರ 148831 611.82 138858 567.30 


7 
| ಚಾಮರಾಜನಗರ 16421 100.54 16089 98.33 
CN EN EL LN LNT 
SESS MEMES US 
ರಣ ಕನ್ನಡ SSS 00s] 
[SS SSS 
EM EN EN LN ET 
ಹಾರ್ನರ aT Tom 
ಗು 
೫5 [ನ್‌ನಾಕ LN NN EN EN ET 
[3 [SoS EN EET 
[4 SSE TESS 
ಕಾಮಾಸರ SSE TES 
್ತ 
EN CN LN ELEN EL ನ್‌ 
ಯಾಗ DG EL 
ಒ 1706049 7987.47 1648820 7692.32 
Ts J Tess os) 


ಸಹಕಾರ' ಸಂಘಗಶ್ರೆ/4ಅಪರ ನಿಬಂಧಕರು(ಪತ್ತು) 


'ಅನುಬಂಧ -ಘು RK \M 
ನ ಪರಿಷತಿನ ಸದಸ್ನರಾದ ಮಾನ್ಯ ಶ್ರೀ ಹೆಜ್‌.ಎಂ. ರಮೇಶ್‌ ಗೌಡ ನ ಸಫೆಯುಂದ 


ಚುನಾಯಿತರಾದವರು ಗುರುತಿನ ಪಶ್ನೆ ಸಂಖ್ಯೆ 134 ಅನುಬಂ೦ 
ಸಹಕಾರ ಕೇತದ ಕೇಂದ ಸರ್ಕಾರದ. ಆತ್ಮ ನಿರ್ಭರ್‌ ಯೋಜನೆಯಡಿಯ 
ಮಂಜೂರಾಗಿರುವ i infra Fund )ಸಾಲದ ವಿವರ (ರೂ. ಕೋಟಗಳಲ್ಲ 
| ಹಕಾರ ಪಂಃ ಬಾರ್ಡ್‌ ನಿಂದ ಮಂಜೂರಾದ 
ಪಲ್ಲನಿದ ಅರ್ಜ 
ತ್ರ ಸಂ | ಇಲ್ಲೆಯ ಹೆಸರು ಸಾವ ಫಗ 
ಸಂಖ್ಯೆ ಮೊತ್ತ $ 


110 


5.79 
3 —[Bagakote f{ 60| 23.42 
4 [Dhawad {1 40] 15.12 
|S [Gd |1O0]) 0.00] 
Havei |0|] 000] 
5] 5. 


He 
ಸಹಕಾರ ಸರಥಗಳ ಘಘರ ನಿಬಂಧಕರು(ಪತ್ತು) 


